ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1230 
: ಶ್ರೀ ರಿಜ್ಜಾನ್‌ ಅರ್ಷದ್‌, 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
; 21.12.2018. 
: ಉಪ ಮುಖ್ಯಮಂತ್ರಿಗಳು 


ಪ್ನೆ 


ಪ್‌ 


ಉತರ 


ವಾಹನ ಕಳ್ಳತನ,” ಮಹಿಳೆಯರ ಸರಗಳ್ಳತನ, 
ಮನೆಗಳ್ಳತನ, ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳ 
ಗ್ಲಾಸ್‌ ಪುಡಿ/ಜಕಂ ಮಾಡುವುದು, ವೈದ್ಯಕೀಯ 
ಸೀಟು ವಂಚನೆ ಮತ್ತು ಡ್ರಗ್ಸ್‌ ಮಾರುವವರ 
ಮೇಲೆ ಕ್ರಿಮಿನಲ್‌ ಮೊಕದ್ದಮೆ. ದಾಖಲಿಸಲು 
ಕಾನೂನು ತಿದ್ದುಪಡಿ ತರುವ ಬಗ್ಗೆ ಸರ್ಕಾರದ 
ಸ್ಪಷ್ಟ ನಿರ್ಧಾರವೇನು: 


ವಾಹನ ಕಳ್ಳತನ, ಮಹಿಳೆಯರ ಸರಗಳ್ಳತನ. ಮನೆಗಳ್ಳತನೆ, | 
ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳ ಗ್ಲಾಸ್‌ ಪುಡಿ/ಜಕಂ 
ಮಾಡುವುದು, ವೈದ್ಯಕೀಯ ಸೀಟು ವಂಚನೆ ಮತ್ತು ಡ್ರಗ್ಸ್‌ 
ಮಾರುವವರ ಮೇಲೆ ಭಾರತ ದಂಡ ಸಂಹಿತೆ ಹಾಗೂ 
ನಿಶೇಷ ಮತ್ತು ಸ್ಥಳೀಯ ಕಾನೂನುಗಳಡಿಯಲ್ಲಿ ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸಿ, ಸೂಕ್ತ ರೀತಿಯ ಕಾನೂನು ಕ್ರಮ 
ಜರುಗಿಸಲಾಗುತ್ತಿರುವುದರಿಂದ, ಕಾನೂನು ತಿದ್ದುಪಡಿ 
ಮಾಡುವ ಅವಶ್ಯವಿರುವುದಿಲ್ಲ. 


ಸಔಿಲದಿಂದಾಗನ "ಆರೋಪಿಗಳ 
ಸುಲಭವಾಗಿ ಜಾಮೀನು ಪಡೆದು ಹಳೇ 
ವೃತ್ತಿಯನ್ನೇ ಮುಂದುವರೆಸುವುದು ಹೆಚ್ಚಾಗಿ 
ವರದಿಯಾಗುತ್ತಿದ್ದು, ಈ. ಬಗ್ಗೆ ಕಠಿಣ ಕಾನೂನು 
ರೂಪಿಸಲು ತೆಗೆದುಕೊಂಡಿರುವ ಕ್ರಮಗಳೇನು: 


ಕಾನೂನಿನ 


ಪ್ರಸ್ತುತ ಇರುವ ಕಾನೂನಿನಡಿಯಲ್ಲಿ ` ಆರೋಪಿಗಳು 
ಸುಲಭವಾಗಿ ಜಾಮೀನು ಪಡೆಯದಂತೆ ಕಾನೂನು ರೀತ್ಯಾ 
ಕಮ ಕೈಗೊಳ್ಳಲಾಗುತ್ತಿದೆ. ಸ್ಪತ್ತ್ನಿ ಅಪರಾಧಗಳಲ್ಲಿ 
ಭಾಗಿಯಾದ ಆರೋಪಿಗಳ ಮೇಲೆ ಎಂಓಬಿ 
ಕಾರ್ಡ್‌ಗಳನ್ನು ತೆರೆದು ಕಠಿಣ ಕಾನೂನು ಕ್ರಮ 
ಜರುಗಿಸಲಾಗುತ್ತಿದೆ. ಈ ಸಂಬಂಧ ಕೋರ್ಟ್‌ 
ಮಾನಿಟರಿಂಗ್‌ ಸೆಲ್‌ಗಳನ್ನು ಪ್ರತಿ ಹೊಲೀಸ್‌ ಠಾಣೆಗಳಲ್ಲಿ 
ನಿರ್ವಹಿಸುತ್ತಿದ್ದು, ಆರೋಪಿಗಳು ಸುಲಭವಾಗಿ ಜಾಮೀನು 
ಪಡೆಯದಂತೆ ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಕಳ್ಳರ ಜಾಲವೇ ಇದ್ದು, ನಿಯಂತ್ರಣಕ್ಕೆ ಸಿಗದ 
ಕಳ್ಳತನದ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ 
ಸುಧಾರಣಾ ಕ್ರಮಗಳ ಮಾಹಿತಿ ನೀಡುವುದು? 


ಈ ಕಳ್ಳತನಗಳನ್ನು ತಡೆಗದ್ದಲು ಹೊಸ ಬೀಟ್‌ `ವೈವಸ್ಯೆ | 
ಪಿಂಕ್‌ ಹೊಯ್ದಳ, ಕಮ್ಯುನಿಟಿ ಹೊಲೀಸಿಂಗ್‌ 
ಮುಂತಾದವುಗಳನ್ನು ಜಾರಿಗೆ ತರಲಾಗಿರುತ್ತದೆ. ಸದರಿ 
ಪ್ರಕರಣಗಳ ಸಂಬಂಧ ಯಾವುದೇ ಕಳ್ಳರ ಜಾಲ 
ಕಂಡುಬಂದಿರುವುದಿಲ್ಲ. ಸಂಘಟಿತರಾಗಿ ಅಪರಾಧ 
ಎಸಗುವವರ ವಿರುದ್ದ ಕೋಕಾ ಕಾಯ್ದೆ ಅಡಿ ಪ್ರಕರಣ 
ದಾಖಲಿಸಿ ಕ್ರಮ ಜರುಗಿಸಲಾಗುತ್ತಿದೆ. 


ಹೆಚ್‌ಡಿ 07 ಬೆಳಗಾವಿ 2018 


es 


(ಡಾ. ಜಿ. ಪರಮೇಶ್ವ 
ಉಪ ಮುಖ್ಯ 


ps 


